Ip 


We 


ಸ 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
್ಯ್ಯ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


SH 

ಶ್ರೀ ಕೆ.ಸಿ.ಕೊಂಡಯ್ಯ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
16.09.2021 

Dthishs® 

ಮಾನ್ಯ ಜಲಸಂಪನ್ಮೂಲ ಸಚಿವರು 


ಕ್ರ 

ಪ್ರಕ್ನೆ ಉತ್ತರಗಳು 

ಅ) | ರಾಜ್ಯದಲ್ಲಿ ಕೆರೆ ತುಂಬಿಸುವ ಯೋಜನೆ | ಹೌದು, ರಾಜ್ಯದಲ್ಲಿ ಕೆರೆ ತುಂಬಿಸುವ ಯೋಜನೆಗಳು 
ಚಾಲನೆಯಲ್ಲಿದೆಯೇ; ಚಾಲನೆಯಲ್ಲಿರುತ್ತದೆ. 


ಇ) 


ತುಂಗಭದ್ರಾ ಜಲಾಶಯದಿಂದ ನೀರನ್ನೆತ್ತಿ 
ಬಳ್ಳಾರಿ ಜೆಲ್ಲೆಯ ಗ್ರಾಮಾಂತರ ಹಾಗೂ 
ಕೊಟ್ಟೂರು ಮತ್ತು ಇತರೆ-11 ಕೆರೆಗಳನ್ನು 


ತುಂಬಿಸುವ ಯೋಜನೆ ಯಾವ 
ಹಂತದಲ್ಲಿದೆ; 
ಇದಕ್ಕಾಗಿ ಮೀಸಲಿಟ್ಟಿರುವ 
ಅನುದಾನವೆಷ್ಟು? 


ಹಗರಿಬೊಮ್ಮನಹಳ್ಳಿ' ವಿಧಾನಸಭಾ ಕ್ಷೇತ್ರದಲ್ಲಿ ರೂ.85.00 ಕೋಟಿ 
ವೆಚ್ಚದಲ್ಲಿ ತುಂಗಭದ್ರಾ, ಜಲಾಶಯದ ಹಿನ್ನೀರಿನಿಂದ ನೀರನ್ನು ಎತ್ತಿ 
; ಕೊಟ್ಟೂರು ಮತ್ತು ಇತರೆ 11 ಕೆರೆಗಳನ್ನು ತುಂಬಿಸುವ 
ಯೋಜನೆಯನ್ನು ಕೈಗೆತ್ತಿಕೊಳ್ಳುವ ಕುರಿತು 2019-20 ನೇ ಸಾಲಿನ |. 
ಆಯವ್ಯಯದ ಭಾಷಣೆಯಲ್ಲಿ ಪ್ರಸ್ತಾಪಿಸಲಾಗಿರುತ್ತದೆ. 
ಪ್ರಸ್ತುತ, ಸದರಿ ಯೋಜನೆಯ ವಿವರವಾದ ಯೋಜನಾ. ವರದಿಯು 
| ನಿಗಮದ ಹಂತದಲ್ಲಿ ಪರಿಶೀಲನೆಯಲ್ಲಿದೆ. 


ಆದರೆ, ಸದರಿ ಯೋಜನೆಗೆ ಅನುದಾನವನ್ನು ಮೀಸಲಿಟ್ಟಿರುವುದಿಲ್ಲ. 


ಸಂಖ್ಯೆ; ಜಸಂ೪ 155 ಎಂಎಲ್‌ಎ' 2021 


(ಗೋವಿ ಸಾರಜೋಳ) 
ಜಲಸಂಪನ್ಮೂಲ ಸಚಿವರು 


